ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ಸಚಿವರು 


ಉತ್ತರಿಸುವ ದಿನಾಂಕ 


: 613 

: ಶ್ರೀ ಎನ್‌.ರವಿಕುಮಾರ್‌ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 05.03.2021 


pL 
ಜ್ರ 


ಪ್ರಶ್ನೆ ಉತ್ತರ 

ಅ) | ರಾಜ್ಯದ ಬಸ್‌ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ನಾಲ್ಕೂ ಸಾರಿಗೆ. ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ 
ಯಾವ ಯಾವ ಮೂಲಭೂತ ಸೌಲಭ್ಯಗಳನ್ನು | ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, 
ಒದಗಿಸಲಾಗುತ್ತದೆ; ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಈಶಾನ್ಯ 
| ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್‌ ನಿಲ್ದಾಣಗಳಲ್ಲಿ 

ಪ್ರಯಾಣಿಕರಿಗೆ ಕುಡಿಯುವ ನೀರು. ಶೌಚಾಲಯ ವ್ಯವಸ್ಥೆ 
ಮಹಿಳೆಯರಿಗಾಗಿ ವಿಶ್ರಾಂತಿಗೃಹ, ಪ್ರಯಾಣಿಕರಿಗೆ ಆಸನಗಳ 
ವ್ಯವಸ್ಥೆ, ಪ್ರಯಾಣಿಕರ ಕಾಯುವ ಹಜಾರ ವ್ಯವಸ್ಥೆ, ಬೆಳಕಿನ 
* ವ್ಯವಸ್ಥೆ ಪಾರ್ಕಿಂಗ್‌ ವ್ಯವಸ್ಥೆ, ಮುಂಗಡ ಟಿಕೇಟ್‌ ಕಾಯ್ದಿರಿಸುವಿಕೆ 
ಕೊಠಡಿ. ವಾಣಿಜ್ಯ ಮಳಿಗೆಗಳು. ಉಪಹಾರಗೃಹ ಇತ್ಯಾದಿ 
ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ. 
ಪ್ರಮುಖ ಜಿಲ್ಲಾ ಮತ್ತು ತಾಲ್ಲೂಕು ಕೇಂದ್ರ ಬಸ್‌ 
ನಿಲ್ದಾಣಗಳಲ್ಲಿ - ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿಗಳಲ್ಲಿ 
ಶಿಶುಪಾಲನಾ ಕೊಠಡಿ ಒದಗಿಸಲಾಗಿರುತ್ತದೆ. 

ಅ) ರಾಜ್ಯದ ಹಲವಾರು ಬಸ್‌ ನಿಲ್ದಾಣಗಳಲ್ಲಿ ನಾಲ್ಕೂ ಸಾರಿಗೆ ಸಂಸ್ಥೆಗಳ: ಪ್ರಮುಖ ಬಸ್‌ 
ಶುದ್ಧ ಕುಡಿಯುವ. ನೀರು, ಶುಭ್ರ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ 
ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ಮುತ್ತ ಎರ ಶೌಚಾಲಯ ' ವ್ಯವಸ್ಥೆ ಒದಗಿಸಲಾಗಿದೆ. 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಬ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲಾ ಬಸ 

ನಿಲ್ಲಾಣಗಳಲ್ಲಿ ಸದರಿ ವ್ಯವಸ್ಥೆಯನ್ನು ಕಲಿಸಲಾಗುವುದು. 
`ಬಂದಿದ್ದಲ್ಲಿ, ಸದರಿ ವ್ಯವಸ್ಥೆಗಳನ್ನು ಒದಗಿಸಲು | ನನ್‌ ಕ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 

3) | ಸಣ್ಣ ಮಕ್ಕಳನ್ನು ಹೊಂದಿರುವ ತಾಯಂದಿರಿಗೆ ನಾಲ್ಕೂ ಸಾರಿಗೆ ಸಂಸ್ಥೆಗಳ ಪ್ರಮುಖ ಜಿಲ್ಲಾ ಮತ್ತು 
ಮಕ್ಕಳ ಹಸಿವನ್ನು ನೀಗಿಸುವ ಸಲುವಾಗಿ ಬಸ್ಸು | ತಾಲ್ಲೂಕು ಕೇಂದ್ರ ಬಸ್‌ ನಿಲ್ದಾಣಗಳಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ 
ನಿಲ್ದಾಣದಲ್ಲಿ ಪ್ರತ್ಯೇಕ ವಿಶ್ರಾಂತಿ ಸ್ಥಳವನ್ನು | ಕೊಠಡಿಗಳಲ್ಲಿ ಶಿಶುಪಾಲನಾ ಕೊಠಡಿಗಳನ್ನು ಒದಗಿಸಲಾಗಿದ್ದು, 
ನಿಗದಿಪಡಿಸಲು ಸರ್ಕಾರ ಯಾವ ಕ್ರಮ | ಇನ್ನುಳಿದ ಬಸ್‌ ನಿಲ್ದಾಣಗಳಲ್ಲಿ ಅವಶ್ಯಕತೆಗನುಗುಣವಾಗಿ ಮತ್ತು 
ಕೈಗೊಂಡಿದೆ? ಸಾರಿಗೆ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿಯನ್ನಾಧರಿಸಿ ಹಂತ 

ಹಂತವಾಗಿ ಸದರಿ ವ್ಯವಸ್ಥೆಯನ್ನು ಒದಗಿಸಲು ಕ್ರಮ 
ಜರುಗಿಸಲಾಗುವುದು. 

ಸಂಖ್ಯೆ ಟಿಡಿ 56 ಟಿಸಿಕ್ಕೂ 2021 Ml. 

ಲ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


